KN : 
ರ್‌ 


ಕರ್ನಾಟಿಕ ವಿಧಾನಪರಿಷತ್ತು 


ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 
ದಿನಾಂಕ: 04-03-2021 ಪ್ರಶ್ನೆ ಸ೦ಖ್ಯೆ: 547 (706) 


ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀಪ್ರಕಾಶ್‌ ಕೆ. ರಾಥೋಡ್‌(ನಾಮನಿರ್ದೇಶನ ಹೊಂದಿದವರು) 
ಉತ್ತರ ನೀಡಬೇಕಾದ ದಿನಾ೦ಕ: 04-03-2021 
ಉತ್ತರಿಸುವ ಸಚಿವರು: ಮಾನ್ಯ ಮುಖ್ಯಮಂತಿಗಳು 


ವಿಷಯ: ವಿಂಡ್‌ ಮಿಲ್‌ಗಳ ಬಗ್ಗೆ 


(ಅ) ರಾಜ್ಯದಲ್ಲಿರುವ ವಿಂಡ್‌ ಮಿಲ್‌ಗಳೆಷ್ಟು ; (ತಾಲ್ಲೂಕುವಾರು ವಿವರ ನೀಡುವುದು) 


(ಆ) ವಿಂಡ್‌ ಮಿಲ್‌ಗಳಿಂದ ಉತ್ಪತ್ತಿಯಾಗುತ್ತಿರುವ ವಿದ್ಯತ್‌ ಪ್ರಮಾಣ ಎಷ್ಟು; ಸರ್ಕಾರ 
ಇದನ್ನು ಖರೀದಿಸಲು ನೀಡುತ್ತಿರುವ ಹಣವೆಷ್ಟು; (ವಿವರ ಒದಗಿಸುವುದು) 


(ಇ) ವಿಂಡ್‌ ಮಿಲ್‌ಗಳು ಯಾರ ಒಡೆತನದಲ್ಲಿದೆ? (ವಿವರ ಒದಗಿಸುವುದು) 


